ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಪ್ರಶ್ನೆ 


ಕರ್ನಾಟಿಕ ಲೋಕಸೇವಾ ಆಯೋಗವು 
2017 ರಲ್ಲಿ ಎಫ್‌ಡಿಎ ಮತ್ತು 
ಎಸ್‌.ಡಿ.ಎ. ಹುದ್ದೆಗಳ ನೇಮಕಾತಿಗೆ 
ಅಧಿಸೂಚನೆ ಹೊರಡಿಸಿ ಫೆಬ್ರವರಿ- 
2018ರಲ್ಲಿ' ಲಿಖಿತ ಪರೀಕ್ಷೆ ನಡೆಸಿ, 
ಜಲೈೆ-2020 ರಲ್ಲಿ ಅಂತಿಮ ಆಯ್ಕೆಪಟ್ಟಿ 
ಹೊರಡಿಸಲಾಗಿದ್ದು, ಆಯ್ಕೆಗೊಂಡ 
ಅಭ್ಯರ್ಥಿಗಳಿಗೆ ಇಲ್ಲಿಯವರೆವಿಗೂ 
ಸರ್ಕಾರ ನೇಮಕಾತಿ ಆದೇಶ 
ಹೊರಡಿಸದಿರಲು ಕಾರಣವೇನು; 

ಆ) | ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ 
ನೇಮಕಾತಿ ಆದೇಶವನ್ನು ನೀಡುವುದು 
ಯಾವಾಗ? (ವಿವರಿಸುವುದು). 


ಸಂಖ್ಯೆ.ಸಿಆಸುಇ 208 ಎಸ್‌ಎಲ್‌ಎ 2021 


:375(416) 
: ಶ್ರೀ ಅ.ದೇವೇಗೌಡ( ಪದವೀಧರ 


ಕ್ಲೇತು 


: 16/12/2021. 
: ಮಾನ್ಯ ಮುಖ್ಯಮಂತಿಗಳು. 


ಕರ್ನಾಟಿಕ `ಲೋಕ ಸೇವಾ ಆಯೋಗವು 
ನೀಡಿರುವ ಮಾಹಿತಿಯಂತೆ, ಆಯೋಗವು 
ಕೇವಲ ಆಯ್ಕೆಪ್ರಾಧಿಕಾರವಾಗಿದ್ದು, 2017- 
18ರ ಅಧಿಸೂಚನೆಯ ಅಡಿಯಲ್ಲಿ ಪ್ರಥಮ 
ದರ್ಜಿ ಸಹಾಯಕರು ಮತ್ತು ದ್ವಿತೀಯ ದರ್ಜಿ 
ಸಹಾಯಕರ ಹುದೆಗಳ ಅಂತಿಮ 
ಆಯ್ಕೆಪಟ್ಟಿಯನ್ನು ದಿನಾ೦ಕ:02.06.2020 
ರಂದು ಪ್ರಕಟಿಸಿ ನೇಮಕಾತಿ ಆದೇಶ ನೀಡುವ 
ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟ 
ನೇಮಕಾತಿ ಪ್ರಾಧಿಕಾರಗಳಿಗೆ ಕಳುಹಿಸಲಾಗಿದೆ. 


ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳು 
ದಾಖಲಾತಿ/ಸಿಂಧುತ್ವ ಇತ್ಯಾದಿ ಪರಿಶೀಲನೆ 
ಪ್ರಕ್ರಿಯೆ ನಡೆಸಿ ನೇಮಕಾತಿ ಆದೇಶವನ್ನು 
ನೀಡುತ್ತವೆ. -: 


(ಬಸವರಾಜ್‌ ಬೊಮ್ಮಾಯಿ) 
ಮುಖ್ಯಮಂತ್ರಿ 


